ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಶ್ರೀ ತಎ: ತಿಪ್ಪೇಸ್ಮಾಮಿ 


(ನಾಮನಿರ್ದೇಶನ ಹೊಂದಿದವರು) 


ಉತರಿಸಬೇಕಾದ ದಿನಾ೦ಕ 


ಉತ್ತರಿಸುವ ಸಚಿವರು 


ಸರ್ಕಾರವು 2021-22ನೇ ಸಾಲಿನ ಆಯ- 
ವ್ಯಯದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ 
ಕೇಂದ್ರ ಸ್ಮಾನದಲ್ಲಿರುವ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿದ 
ಖಾಲಿ ನಿವೇಶನಗಳಲ್ಲಿ ಸಾರ್ವಜವಿಕ- 
ಖಾಸಗಿ ಸಹಭಾಗಿತ್ತದ ಅಡಿಯಲ್ಲಿ 150 
ವಿದ್ಯಾರ್ಥಿ ನಿಲಯಗಳ ಕಟ್ಟಿಡ 
ನಿರ್ಮಾಣ ಕಾಮಗಾರಿಗಳನ್ನು ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯ ಅಧೀನದಲ್ಲಿರುವ ಸ್ವಂತ 
ಕಟ್ಟಡ ಹೊಂದಿರುವ ಮೆಟ್ರಿಕ್‌ ನಂತರದ 
ವಿದ್ಯಾರ್ಥಿನಿಲಯಗಳಲ್ಲಿನ ಸಂಖ್ಯಾ 
ಬಲವನ್ನು ಶೇಕಡಾ 5 ರಷ್ಟು 
ಹೆಚ್ಚಿಸಲಾಗುವುದು, ಇದರಿಂದ 5000 
ಹಿಂದುಳಿದ ವಿದ್ಯಾರ್ಥಿಗಳಿಗೆ 
ವಿದ್ಯಾರ್ಥಿ ನಿಲಯಗಳಲ್ಲಿ ಅವಕಾಶ 
ಕಲ್ಪಿಸಿದಂತಾಗುತ್ತದೆ ಮತ್ತು ಈ 
' ಉದ್ದೇಶಕ್ಕಾಗಿ 10 ಕೋಟಿ ರೂಗಳನ್ನು 
ಒದಗಿಸಲಾಗುವುದೆಂದು ಘೋಷಿಸಿದ್ದು, 
ಈ ಕಾರ್ಯಕ್ರಮಗಳು ಯಾವ 
ಹಂತದಲ್ಲಿವೆ: ಹಾಗೂ ಇದುವರೆಗೂ 
ಇಲಾಖೆಗಳಿಗೆ ಬಿಡುಗಡೆ ಮಾಡಿದ 
ಅನುದಾನ ಎಷ್ಟು; ವಿವರ ಒದಗಿಸುವುದು; 


ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


2021-22ನೇ ಸಾಲಿನ ಆಯವ್ಯಯ 
ಭಾಷಣದಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿರುವ 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿದ 
ಖಾಲಿ ನಿವೇಶನಗಳಲ್ಲಿ ಸಾರ್ವಜನಿಕ-ಖಾಸಗಿ 
ಸಹಭಾಗಿತ್ತದ ಅಡಿಯಲ್ಲಿ 150 ವಿದ್ಯಾರ್ಥಿ 


ನಿಲಯಗಳ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗುವುದು ಎಂದು ಘೋಷಿಸಲಾ 
ಗಿರುತ್ತದೆ. 


ಮೂಲ ಸೌಲಭ್ಯ ಅಭಿವೃದ್ಧಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆಯ ಅಪರ ಮುಖ್ಯ 
ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ: 
09.07.2021 ರಂದು ನಡೆದ ಸಭೆಯಲ್ಲಿ ಪ್ರಥಮ 
ಪ್ರಯತ್ನವಾಗಿ ಬೆಂಗಳೂರು ನಗರ/ ಮೈಸೂರು/ 
ಧಾರವಾಡ / ಕಲಬುರಗಿ ಜಿಲ್ಲೆಯ 15 ಸ್ಥಳಗಳಲ್ಲಿ 
ಬಾರತ ಸರ್ಕಾರದ ಸಾರ್ವಜನಿಕ ಖಾಸಗಿ 
ಸಹಬಾಗಿತ್ವ (PPP) ಯೋಜನೆಯಡಿಯಲ್ಲಿ ಭaibility 
Gap Funding (NGF ಮೂಲಕ ಅನುದಾನ 
ಪಡೆಯಲು ಅಗತ್ಯವಿರುವ ಎಲ್ಲಾ ಅಧ್ಯಯನ 
ವರದಿಗಳು, ಸಂಗ್ರಹಣಾ ದಾಖಲಾತಿಗಳನ್ನು 
ತಯಾರಿಸುವ ಸಲಹೆಗಾರರನ್ನು ಸಂಗ್ರಹಣಾ 
ಪ್ರಕ್ರಿಯೆಯ ಮುಖಾಂತರ ಆಯ್ತೆ ಮಾಡಲು 


ಕ್ರಮವಹಿಸಲು ವ್ಯವಸ್ಥಾಪಕ .. ನಿರ್ದೇಶಕರು, 
ಕೆಎಸ್‌ಐಣಡಿಸಿ ರವರಿಗೆ ಸೂಚಿಸಲಾಗಿರುತ್ತದೆ. 
ಅದರನ್ವಯ ವ್ಯವಸ್ಥಾಪಕ ನಿರ್ದೇಶಕರು, 


ಕೆಎಸ್‌ಐಐಡಿಸಿ ಇವರು ಸಂಗ್ರಹಣಾ ಪ್ರಕ್ರಿಯೆಯ 


' ಮುಖಾಂತರ ಮೆ॥| ಐಡೆಕ್‌ ಲಿ, ಇವರನ್ನು 
| ಅಧ್ಯಯನ ವರದಿ ಹಾಗೂ ಸಂಗ್ರಹಣಾ 
ದಾಖಲಾತಿಗಳನ್ನು ತಯಾರಿಸುವ 


ಸಲಹೆಗಾರರನ್ನಾಗಿ (Transaction Adviser) ಆಯ್ಕೆ 
ಮಾಡಿರುತ್ತಾರೆ. 

ಮೂಲ ಸೌಲಭ್ಯ ಅಭಿವೃದ್ದಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಈ ವರದಿ 
ಬಂದ ಕೂಡಲೇ ಸಕ್ಷಮ ಪ್ರಾಧಿಕಾರದ ಅನುಮತಿ 
ಪಡೆದು ನಿಯಮಾನುಸಾರ ಮುಂದಿನ ಕ್ರಮ 
ತೆಗೆದುಕೊಳ್ಳುವ ಬಗ್ಗೆ ಪರಿಶೀಲಿಸಲಾಗುವುದು. 


